ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಜಲಸಾರಿಗೆಯ ನಿರ್ದಿಷ್ಠ ಮಾರ್ಗಗಳ ಕುರಿತು 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 


618 (831) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಒಳನಾಡು ಜಲಸಾರಿಗೆಯ ನಿರ್ಧಿಷ್ಠ ಮಾರ್ಗಗಳು ಯಾವುವು; ವಿವರಗಳನ್ನು 
ನೀಡುವುದು; ಈ ಯೋಜನೆಗಳಿಗೆ ಸರ್ಕಾರ ಮೀಸಲಿಟ್ಟಿರುವ ಅನುದಾನ ಎಷ್ಟು ; 


(ಆ) ಕಳೆದ 5 ವರ್ಷಗಳಿಂದ ಈ ಒಳನಾಡು ಜಲಸಾರಿಗೆ ಮುಖಾಂತರ ಪ್ರಯಾಣಿಸಿದ ಪ್ರಯಾಣಿಕರ ಸಂಖ್ಯೆ 
ಎಷ್ಟು ; ಹಾಗೂ ಈ ಮಾರ್ಗಗಳಲ್ಲಿ ಸಾಗಾಣಿಕೆಯಾದ ಸರಕುಗಳ ಪ್ರಮಾಣ ಎಷ್ಟು? 


